ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 10-03-2021 ಪುಶ್ನೆ ಸ೦ಖ್ಯೆ: 140 (1028) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 10-03-2021 

ಉತ್ತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯ್ಮಾಣ ಸಚಿವರು 


ವಿಷಯ: ರಾಜ್ಯದ ಹಿಂದುಳಿದ ವರ್ಗಗಳ ಜನಾಂಗದ ಸ್ಥಿತಿಗತಿಗಳ ಕುರಿತು 


(ಅ) ರಾಜ್ಯ ಸರ್ಕಾರದ ಅಧಿಸೂಚನೆ ದಿ:30 ಮಾರ್ಜ್‌ 2002 ರಂತೆ ಇರುವ ಪ್ರವರ್ಗ-1 ಮತ್ತು 
ಪ್ರವರ್ಗ-2೭ಎ ರಲ್ಲಿ ಬರುವ ಎಲ್ಲಾ ಜಾತಿಗಳ ಸ್ಥಿತಿಗತಿಗಳ ಬಗ್ಗೆ ಅನ್ನೇಷಿಸಿ, ಇವತ್ತಿನ ಅವರ 
ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಕಂಡುಕೊಳ್ಳಲು ಸಂವಿಧಾನದ ಅನುಚ್ನೇಧ 
340ರ ಪ್ರಕಾರ ಕೂಲಂಕಶವಾಗಿ ಪರಿಶೀಲಿಸಿ ಅವರ ಸರ್ವತೋಮುಖ ಐಳಿಗೆಗೆ 
ಅಮುಗುಣವಾಗಿ ಸರ್ಕಾರದಿಂದ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ; (ಬಿವರ ನೀಡುವುದು) 


(ಆ) 2017ರಲ್ಲಿ ರಾಜ್ಯದ ಶಾಶ್ವತ ಹಿಂದುಳಿದ ಆಯೋಗದ ವತಿಯಿಂದ 6.5 ಕೋಟಿ 
ನಾಗರೀಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ (ಜಾತಿ ಗಣತಿ) ಸಾರ್ವಜನಿಕರ ಹಣ 
ಸುಮಾರು 262 ಕೋಟಿ ರೂಪಾಯಿಗಳ ವೆಚಿ ಮಾಡಿರುವುದು ನಿಜವೇ; ಮತ್ತು ಈ 
ಸಮೀಕ್ಲೌಯ ವರದಿಯು ಪೂರ್ಣಗೊಂಡು ಬಿಡುಗಡೆಗೆ ಸಿದ್ದವಾಗಿದೆಯೆಳ; ಹಾಗಿದ್ದಲ್ಲಿ 
ಸರ್ಕಾರದಿಂದ ವರದಿಯನ್ನು ಬಹಿರಂಗಗೊಳಿಸಲು ಇರುವ ತೊಡಕುಗಳೇನು; (ಸಂಪೂರ್‌ಣ 
ವಿವರ ನೀಡುವುದು) 


(ಇ) ಸಂವಿಧಾನದ ಅನುಚ್ಛೇದ 15(6) ಮತ್ತು 16(6)ರ ಪ್ರಕಾರ ಎಲ್ಲಾ ಜನಾಂಗದಲ್ಲಿ ಆರ್ಥಿಕ 
ದುರ್ಬಲ ವರ್ಗದವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಶೇ.10ರ ಮೀಸಲಾತಿ ಕಲ್ಪಿಸಿ 
ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆಯೇ; ಈ ಬಗ್ಗೆ ಕೈಗೊಂಡ ಕ್ರಮಗಳಾವುವು? 
(ವಿವರ ನೀಡುವುದು) 


